ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 1688(1902) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 
ವಿಷಯ: ಕಟ್ಟಿಡ ಕಲ್ಲು ಗಣಿಗಾರಿಕೆ ಕುರಿತು 
(ಅ) ಸಾಮಾನ್ಯ ಕಟ್ಟಿಡ ಕಲ್ಲು ಹಾಗೂ ಮರಳು ಗಣಿಗಾರಿಕೆಗೆ ಅನುಮತಿ ನೀಡುವ ಪ್ರಾಧಿಕಾರ 


ಯಾವುದು; ಈ ರೀತಿಯ ಗಣಿಗಾರಿಕೆ ಲೈಸೆನ್ಸ್‌ ಪಡೆಯಲು ಇರಬೇಕಾದ ಮೂಲಭೂತ 
ಸೌಲಭ್ಯಗಳು ಯಾವುವು; 


(ಆ) ರಾಜ್ಯದಲ್ಲಿ ಸಾಮಾನ್ಯ ಕಟ್ಟಡ ಕಲ್ಲು ಗಣಿಗಾರಿಕೆಗೆ ಎಷ್ಟು ಕಡೆಗಳಲ್ಲಿ ಅನುಮತಿ 
ನೀಡಲಾಗಿದೆ; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ರಾಜ್ಯದಲ್ಲಿ ಯಾವ ಯಾವ ಖನಿಜಗಳನ್ನು ಅಪ್ರಧಾನ ಖನಿಜ ಎಂದು ಗುರುತಿಸಲಾಗಿದೆ? 
(ವಿವರ ನೀಡುವುದು) 


